"'ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


I§ 


1608 
ಉತ್ತರಿಸಬೇಕಾದ ದಿನಾಂಕ 11.03.2022 
ಸದಸ್ಯರ ಹೆಸರು ಶ್ರೀ ಆರ್‌.ಬಿ. ತಿಮ್ಮಾಪೂರ 
; - (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ಮಾನ್ಯ ರೇಷ್ಮೆ, ಯುವ ಸಬಲೀಕರಣ 
: ಮತ್ತು ಕ್ರೀಡಾ ಸಚಿವರು. 
ಗ ಲ SN 
J ಶ್ರ ಉತ್ತರ 
ಸಂ ಹ SE 
1 ಯುವ ಸಬಲೀಕರಣ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯು, | 


ಕ್ರೀಡೆಯ ಬಗೆಗಿನ ಸರ್ಕಾರದ ನೀತಿ ; ಯುವ ಜನರ ಸರ್ವಾಂಗೀಣ “ಅಭಿವೃದ್ಮಿಗೆ! 


1 ಏನು; 


| ಪೂರಕವಾಗುವಂತೆ -ಯುವ:: ಜನರನ್ನು | 
ಪ್ರೇರೇಪಿಸಲು ಮತ್ತು ರಾಜ್ಯದ ಯುವಜನರನ್ನು 
ತಲುಪಲು ಎಲ್ಲ ಸ್ಮರಗಳಲ್ಲಿ ಅವಕಾಶ 
ಕಲ್ಪಿಸುವುದು; ಯುವಜನರ ಗುರಿ, ಆಶೋತ್ತರ | 
ಹಾಗೂ ಅಗತ್ಯತೆಗಳನ್ನು ಅರ್ಥ | 


" | ಮಾಡಿಕೊಳ್ಳುವುದು, ವೈವಿಧ್ಯಮಯ ಸಾಂಸ್ಕೃತಿಕ | 


'ಸಂರಚನ ಸಾಮಾಜಿಕ - ಆರ್ಥಿಕ; 


ಪರಿಸ್ಮಿತಿಗನುಗುಣವಾಗಿ ರಾಜ್ಯದೆಲ್ಲೆಡೆ 


| ಹರಡಿಕೊಂಡಿರುವ ಯುವಜನರ ವಿವಿಧ ಅಗತ್ಯ | 
ಬೇಡಿಕೆಗಳಿಗೆ ಸ್ಪಂದಿಸುವುದು ಹಾಗೂ ಕರ್ನಾಟಕ | 
ರಾಜ್ಯದ ಯುವಜನರನ್ನು [ 
ದೃಷ್ಟಿಯಲ್ಲಿರಿಸಿಕೊ೦ಡು ಅವರಿಗಾಗಿ ಅಲಾವಧಿ | 
ಹಾಗೂ ದೀರ್ಫಾವಧಿ ಯೋಜನೆಗಳನ್ನು ' 
| ಒಳಗೊಂಡಂತೆ 2012-13ನೇ ಸಾಲಿನಲ್ಲಿ 
' ಕರ್ನಾಟಿಕ ಯುವ ವೀತಿಯನ್ನು ಸರ್ಕಾರದ | 
ಆದೇಶ ಸಂಖ್ಯ: ಯುಸೇಣ/158/ಯುಸೇಕ್ರೀ/2012;, 
"ದಿನಾಂಕ: 30.01.2013ರಲ್ಲಿ ಜಾರಿಗೆ ತರಲಾಗಿದೆ. | 
| ಯುವ ಸಬಲೀಕರಣ ಮತ್ತು ಕ್ರೀಡಾ 
ಇಲಾಖೆಯ ಕ್ರೀಡಾ ಎವೀತಿ ಅಡಿಯಲ್ಲಿ | 
ಕರ್ನಾಟಕದ ಜನತೆಯು ಬಲಿಷ್ಠ ಕ್ರೀಡಾ! 
ಸಂಸ್ಕೃತಿಯ ಅನುಭವ ಮತ್ತು ಫಲವನ್ನು 
| ಪಡೆಯುವಂತೆ ಅನುವು ಮಾಡುವುದು ಮತ್ತು! 
ಸಬಲೀಕರಿಸುವುದು; ಕ್ರೀಡೆಯನ್ನು | 


' ಕೈಗೆಟುಕುವಂತೆ, ಆಹ್ನಾದಿಸುವಂತೆ ಹಾಗೂ! 


AE 


ok ಸುಸ್ಲಿರ ರೀತಿಯಲ್ಲಿ ಆಟವಾಡಲು ಬಯಸುವ 

| ಎಲ್ಲರಿಗೂ ಮತ್ತು ಅಂತಾರಾಷ್ಟ್ರೀಯ 

ವೇದಿಕೆಗಳಲ್ಲಿ ಉನ್ನತ ಸಾಧನೆ "ಮಾಡುವ 

“| ಹಂಬಲವಿರುವ ಎಲ್ಲರಿಗೂ ಅನುವಾಗುವಂತಹ | 

i ಕರ್ನಾಟಕದ ಪ್ರತಿಯೊಬ್ಬ ನಿವಾಸಿಗೂ ಅವನ 1 
ಅವಳ ಆಯ್ಕೆಯ ಕ್ರೀಡೆಯಲ್ಲಿ ಭಾಗವಹಿಸಿ! 

| ಅನುಭವ ಇಂ ಪಡೆಯಲು ' ಅವಕಾಶವನ್ನು | 
et | ಒದಗಿಸಲು ಕ್ರೀಡಾ ನೀತಿಯನ್ನು 2018- 19ನೇ | 
' ಸಾಲಿನಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: ಯುಸೇಇ 

' 165 ಯುಸೇತ್ರೀ 2017; ದಿಪಾ೦ಕ: 14.03.2018ರಲ್ಲಿ 

| ಜಾರಿಗೆ ತರಲಾಗಿದೆ. 

| 2 ಸರ್ಕಾರದ ಯಾವ ಇಯಾವ[ರಾಜ್ಯ ಸಾನ ರರ ಗ | 

ಇಲಾಖೆಗಳಲ್ಲಿ ಯಾವ ಯಾವ।ವಿವಿಧ ಇಲಾಖೆಗಳಿಂದ ತಂಡಗಳನ್ನು | 

| ಕ್ರೀಡೆಗಳ ತಂಡಗಳಿವೆ: | ಮಾಡಿಕೊಂಡು ಕ್ರೀಡಾಕೂಟದಲ್ಲಿ 
(ಇಲಾಖಾವಾರು ವಿವರಗಳನ್ನು | ಪಾಲ್ಲೋಳುತ್ತಾರೆ. ಪ್ರತ್ಯೇಕವಾಗಿ ಇಲಾಖಾವಾರು | 

i ನೀಡುವುದು) ್ಯ ತಂಡಗಳು ಇರುವುದಿಲ್ಲ. 

73 ಈ ಉದ್ದೇಶಕ್ಕಾಗಿ ಸರ್ಕಾರ ಕಳೆದ 5 | ಇಲಾಖೆಯಿಂದ ಸರ್ಕಾರಿ ನೌಕರರ 
ವರ್ಷಗಳಿಂದ ' ಒದಗಿಸಿರುವ ಕ್ರೀಡಾಕೂಟಕ್ಕೆ ಕಳೆದ 5 ವರ್ಷಗಳ ಅವಧಿಯಲ್ಲಿ ' 
ಹಣವೆಷ್ಟು: ಈ ಕೆಳಕಂಡಂತೆ ಅನುದಾನ ಒದಗಿಸಲಾಗಿದೆ- | 

. (ರೂ. ಲಕೆಗಳಲ್ಲಿ) 
| [ನಿಡಸಾಲು] ಅನುದಾನ | | 
2016-17 | 5000 | 
| 201718 | 5000 | | 
2018-19 5000 | 
| 2019-20 | Fs 15000 | 
| 2020-21 | 250.00 | 

[4 ಯಾವ ಯಾವ ಬಾಬ್ರುಗಳಿಂದ ಈ ಈ ಹಣವನ್ನು ಲೆಕ್ಕ ಶೀರ್ಷಿಕೆ: 2204-00-104-0- 
ಹಣವನ್ನು ವೆಚ್ಚ ಮಾಡಲಾಗಿದೆ; |02 100 ಧನ ಸಹಾಯ/ಪರಿಹಾರ (ರಾಜ್ಯ ಸರ್ಕಾರಿ | 
(ಬಾಬ್ದುವಾರು ಮಾಹಿತಿ | ನೌಕರರ ಕ್ರೀಡಾಕೂಟ) ಅಡಿಯಲ್ಲಿ ಒದಗಿಸಲಾದ 

| ನೀಡುವುದು) ಅನುದಾನದಿಂದ ವೆಚ್ಚ ಮಾಡಲಾಗಿದೆ. 

ATS SN ಹ ದ ಪಿ 
ವೈಎಸ್‌ಡಿ/ಇಬಿಬಿ/45/2022 


(ಡಾ|| ನಾರಾಯಣಗೌಡ) 


ರೇಷ್ಮೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


